ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 359 
ಮಾನ್ಯ ಸದಸ್ಯರ ಹೆಸರು ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ: : 03-02-2021 
ಉತ್ತರಿಸುವ ಮಾನ್ಯ ಸಚಿವರು, :. ಕೈಷಿ ಸಚಿವರು 
ಕ್ರ. 
ಮ ಪ್ರಶ್ನೆ ಉತ್ತರ 
ಅ) /ಠಕಳೆದ 5 ವರ್ಷಗಳಿಂದ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಳೆದ 5 ವರ್ಷಗಳಿಂದ ಪಾಲ 
ಒಟ್ಟು ಎಷ್ಟು ರೈತರು .ಕೃಷಿ| ಬಾಧೆಯಿಂದ ಅತ್ಮಹತ್ಯೆ ಮಾಡಿಕೊಂಡ ರೈತರ 
ಸಂಬಂಧಿತ ಕಾರಣಗಳಿರದ | ಜಿಲ್ಲಾವಾದು ವಿವರವನ್ನು "ಅನುಬಂಧದಲ್ಲಿ 
ಆತ್ಮಹತ್ಯೆ ಮಾಡಿಕೊಂಡು ಜೀವ | ನೀಡಲಾಗಿದೆ. 
ಕಳೆದು ಕೊಂಡಿರುತ್ತಾರೆ; ! 
(ಜಿಲ್ಲಾಪಾರು/ತಾಲ್ಲೂಕುಪಾರು: 
ಮಾಹಿತಿ ನೀಡುವುದು) 
ಆ) | ಪ್ರಧಾನ ಮಂತ್ರಿ ಫಸಲ್‌ ಭೀಮಾ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ ಯೋಜನೆಯು 


ಸರ್ಕಾರದ ಕ್ರಮವೇನು; 


ಯೋಜನೆಯ ವಿಮೆ ಕೆಂತು 
ಪಾವತಿಸಿದರೂ ಸಹ ತಾವು ಬೆಳೆದ 
ಬೆಳೆಯು ನಾಶವಾಗಿ ಸರ್ಕಾರದಿಂದ 
ಬರತಕ್ಕಂತಹ ವಿಮೆಗಾಗಿ ಅರ್ಜಿ 
ಸಲ್ಲಿಸಿದರೂ ಸಹ ಹಲವು ರೈತರಿಗೆ 
ವಿಮೆ ಪರಿಹಾರ ದೊರಕದಿರುವ 
ಉಚ್ಛ 


ಯಾವುದಾದರೂ ಸೂಚನೆಗಳನ್ನೂ 
ಸರ್ಕಾರಕ್ಕೆ ನೀಡಬಾಗಿದೆಯೇ:; 
ನೀಡಿದ್ದಲ್ಲಿ, ವಿವರ ಹಾಗೂ ಈ ಕುರಿತು 


ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, 2016-17ನೇ 
ಸಾಲಿನ ಮುಂಗಾರು ಹಂಗಾಮಿನಿಂದ ಕೇಂದ್ರ 
ಸರ್ಕಾರದ" ಮಾರ್ಗಸೂಚಿಯನ್ವಯ ರಾಜ್ಯದಲ್ಲಿ 
ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ 
ಬೀಮಾ ಯೋಜನೆಯನ್ನು ಸಂರಕ್ಷಣೆ ತಂತ್ರಾಂಶದ 
ಮುಖಾಂತರ ಅನುಷ್ಠಾನಗೊಳಿಸಲಾಗುತ್ತಿದೆ. ಫಸಲ್‌ 
ಬೀಮಾ ಯೋಜನೆಯನ್ನು ವರ್ಷದಿಂದ ವರ್ಷಕ್ಕೆ 
ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಈ ಯೋಜನೆಯು ಅತ್ಯಂತ ವೈಜ್ಞಾನಿಕವಾಗಿ 
ಹೋಬಳಿ/ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರ್ಥಿಕ 
ಮತ್ತು ಸಾಂಖ್ಯಿಕ ಇಲಾಖೆ, ಕೃಷಿ," ಕಂದಾಯ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಮತ್ತು ತೋಟಗಾರಿಕೆಯವರು ಕೈಗೊಳ್ಳುವ ಬೆಳೆ 
ಕಟಾವು ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ 
ಇಳುವರಿಯು ನಿಗದಿಪಡಿಸಲಾದ ಪ್ರಾರಂಭಿಕ 
ಇಳುವರಿಗಿಂತ ಕಡಿಮೆ ಇದ್ದರೆ, ಇಳುವರಿಯ ಕೊರತೆಗೆ 
ಅನುಗುಣವಾಗಿ ಹೋಬಳಿ/ಗ್ರಾ ಮ ಪಂಚಾಯತಿಯ 
ವಿಮಾ "ಘಟಕಗಳಲ್ಲಿ ಬೆಳೆ ವಿಮೆ ಮಾಡಿಸಿದ ಅರ್ಹ 
ರೈತರು ಬೆಳೆ ವಿಮಾ ನಷ್ಟ ಪರಿಹಾರ ಪಡೆಯಲು 
ಅರ್ಹರಾಗುತ್ತಾರೆ. ಅನುಷ್ಠಾನ ವಿಮಾ ಸಂಸ್ಥೆಯವರು 
ಬೆಳೆ . ವಿಮೆ ಪರಿಹಾರ ಮೊತ್ತವನ್ನು ಅರ್ಹ 


ಫಲಾನುಭವಿಗಳ ಖಾತೆಗೆ ಆಧಾರ್‌ ಮತ್ತು NET 
ಮುಖಾಂತರ ಇತ್ಯರ್ಥಪಡಿಸಿರುತ್ತಾರೆ. 


ಸದರಿ ಯೋಜನೆಯಡಿ 2016-17ನೇ ಸಾಲಿನಿಂದ 
2017-18 ರವರೆಗೆ ಕೆಲವು ಅರ್ಜಿಗಳಲ್ಲಿ ರೈತ 
ಫಲಾನುಭವಿಗಳ ಆಧಾರ್‌ ಸಂಖ್ಯೆ ಬ್ಯಾಂಕ್‌' ಖಾತೆಗೆ 
ಲಿಂಕ್‌ ಆಗದೆ ಇರುವ ಕಾರಣ! Account reached 
maximum Credit limit set on account/ A/c 
Blocked or Frozen/ Inactive Aadhaar , ರೈತರ 
ಬ್ಯಾಂಕ್‌ ಸೇವಾ ಖಾತೆ,'॥೯5€ ೦ರ .ಹಾಗೂ ಆಧಾರ್‌ 
ಸಂಖ್ಯೆಗಳು ತಪ್ಪು/ಲಭ್ಯವಿರುವುದಿಲ್ಲ (ವಿಶೇಷವಾಗಿ 
೦580 ಕೇಂದ್ರಗಳು) ಹಾಗೂ ಆಧಾರ್‌ ಸಂಖ್ಯೆಗಳು 
ಲಭ್ಯವಿದ್ದರೂ ಕೂಡ ವ್ಯಾಲಿಡೇಟ್‌ ಆಗಿರುವುದಿಲ್ಲದ 
ಕಾರಣ ಬೆಳೆ ವಿಮೆ ಪರಿಹಾರ ಮೊತ್ತವನ್ನು 
ಇತ್ಯರ್ಥಪಡಿಸಲು ಬಾಕಿ ಉಳಿದಿರುತ್ತದೆ. 


ಸದರಿ ಮೊತ್ತವನ್ನು ವಿಮಾ ಸಂಸ್ಥೆಗಳು ಕೃಷಿ 
ಆಯುಕ್ತರ ಹೆಸರಿನಲ್ಲಿರುವ £50ಣ೦w ಖಾತೆಗೆ 
ವರ್ಗಾಯಿಸಿರುತ್ತಾರೆ. ಸದರಿ ಪಟ್ಟಿಯಲ್ಲಿರುವ 
ಫಲಾನುಭವಿಗಳ ಸರಿಯಾದ ಬ್ಯಾಂಕ್‌ ಖಾತೆ ಮತ್ತು 
ಆಧಾರ್‌ ಸಂಖ್ಯೆ ವಿವರವನ್ನು ಜಿಲ್ಲೆಗಳಿಂದ ಸಂಗ್ರಹಿಸಿ 
ರೈತರ ಖಾತೆಗೆ ನೇರವಾಗಿ ಜಮೆ ಮಾಡುವ 
ಪ್ರಕ್ರಿಯೆಯು ಪ್ರಗತಿಯಲ್ಲಿರುತ್ತದೆ. 


ಯಾದಗಿರಿ ಜಿಲ್ಲೆಯ ಶಹಾಪುರ್‌ ತಾಲ್ಲೂಕಿಗೆ 
ಸಂಬಂಧಿಸಿದಂತೆ, ಉಚ್ಚ ನ್ಯಾಯಾಲಯವು ವಿಮಾ 
ಸಂಸ್ಥೆಯವರು £8೦ ಖಾತೆಗೆ ಜಮಾ ಮಾಡಿರುವ 
ಚೆಳ ವಿಮೆ ಪರಿಹಾರ ಮೊತ್ತವನ್ನು ಇತ್ಯರ್ಥಪಡಿಸಲು 
ಸೂಚಿಸಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ, ESCROW 
ಖಾತೆಯಲ್ಲಿ ಉಳಿದಿರುವ ಪರಿಹಾರ ಮೊತ್ತವನ್ನು ರೈತರ 
ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿರುತ್ತದೆ. 


ಅನ್ನದಾತರಿಗೆ ಸಹಾಯ ಮಾಡುವ 
ಉದ್ದೇಶದಿಂದ ಜಾರಿಗೆ ಬಂದಿರುವ 
ಪ್ರಧಾನ ಮಂತ್ರಿ ಫಸಲ್‌ ಭೀಮಾ 
ಯೋಜನೆಯನ್ನು ಸಮರ್ಪಕವಾಗಿ 
ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರದ 
ವೈಫಲ್ಯಕ್ಕೆ ಕಾರಣಗಳೇನು; ಮತ್ತು 
ಸರ್ಕಾರದ ಮುಂದಿನ ಕ್ರಮವೇನು? 
(ವಿವರ ನೀಡುವುದು) 


ರಾಜ್ಯದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ 
ಫಸಲ್‌ ಬೀಮಾ . ಯೋಜನೆಯನ್ನು ಸಂರಕ್ಷಣೆ 
ತಂತ್ರಾಂಶದ ಮುಖಾಂತರ ಯಶಸ್ವಿಯಾಗಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


2016-17ನೇ ಸಾಲಿನಿಂದ 2017-18ನೇ 
ಸಾಲಿನವರೆಗೆ ಹಾಗೂ 2018-19 ಹಿಂಗಾರು ಮತ್ತು 
ಬೇಸಿಗೆ ಹಂಗಾಮಿನಲ್ಲಿ ಬೆಳೆ ಕಟಾವು ಪ್ರಯೋಗಗಳಿಂದ 
ಬಂದಂತಹ ವಾಸ್ತವಿಕ ಇಳುವರಿಯು ನಿಗಧಿಪಡಿಸಲಾದ 
ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ, ಇಳುವರಿಯ 


ಕೊರತೆಗನುಗುಣವಾಗಿ ಬೆಳೆ ವಿಮೆ ಪರಿಹಾರ ಲೆಕ್ಕ | 


ಹಾಕಲಾಗುತ್ತಿತ್ತು. 


2018 ಮುಂಗಾರು ಹೆಂಗಾಮಿನಿಂದ ಬೆಳೆ ಸಷ್ಟ 
ಹೊಂದಿದ ನೈಜ ರೈತರಿಗೆ ವಿಮಾ ಪರಿಹಾರ 
ಮೊತ್ತವನ್ನು ದೊರಕಿಸುವ ಸಲುವಾಗಿ ಜಿ.ಪಿ.ಎಸ್‌ 
ಆಧಾರಿತ ಬೆಳೆ ಸಮೀಕ್ಷೆ ದತ್ತಾಂಶ ಬಳಸಿ, ಸಂರಕ್ಷಣೆ 
ತಂತ್ರಾಂಶದಲ್ಲಿ. ಮೊಬೈಲ್‌. ್ಯಪ್‌ ಮುಖಾಂತರ 
ಕೈಗೊಳ್ಳುವ ಬೆಳೆ ಕಟಾವು ಪ್ರಯೋಗಗಳ ವರದಿಯಂತೆ 
ಪರಿಷ್ಕೃತ PMFBY ಮಾರ್ಗಸೂಚಿಯನ್ವಯ ಬೆಳೆ ವಿಮೆ 
ಪರಿಹಾರ ಲೆಕ್ಕ ಹಾಕಲಾಗುತ್ತದೆ. 


2016-17 ನೇ ಸಾಲಿನಿಂದ 2018-19ನೇ ಸಾಲಿನವರೆಗೆ 
ಅನುಷ್ಠಾನ ವಿಮಾ ಸಂಸ್ಥೆಯವರು ಇತ್ಯರ್ಥಪಡಿಸುತ್ತಿದ್ದ 
ಬೆಳೆ ವಿಮೆ ಪರಿಹಾರ ಮೊತ್ತವು ಸಂರಕ್ಷಣೆ 
ತಂತ್ರಾಂಶದಿಂದ ನಿಯಂತ್ರಿತವಾಗದೆ ನೇರವಾಗಿ 
pl ಸಂಸ್ಥೆಯಿಂದ ಅರ್ಹ ನ ಖಾತೆಗೆ 
ಇತ ರ್ಥಪಡಿಸಲಾಗುತಿತ್ತು. ಆದ್ದರಿಂದ "ರೈತರಿಗೆ ಬೆಳೆ 
ವಿಮೆ ಪರಿಹಾರ ಮೊತ್ತವನ್ನು ಇತ್ಯ ರ್ಥಪಡಿಸಿದ ವಿವರದ 
ಮಾಹಿತಿಯಲ್ಲಿ ಪ ಪಾರದರ್ಶಕತೆ ಮತ್ತು ನೈಜ ಸಮಯದ 
ಪಾವತಿಯ ಸ್ಥಿತಿಯು ದೊರಕುತ್ತಿರುವುದಿಲ್ಲ. ಆದಕಾರಣ 
2019-20ನೇ ಸಾಲಿನಲ್ಲಿ ರೈತರಿಗೆ ಬೆಳೆ ವಿಮೆ ಪರಿಹಾರ 
ಮೊತ್ತವನ್ನು ವಿಮಾ ಸಂಸ್ಥೆಯವರಿಂದ ನೇರವಾಗಿ 
ರೈತರ ಖಾತೆಗೆ ಸಂರಕ್ಷಣೆ ತಂತ್ರಾಂಶದ ಮುಖಾಂತರ 
ಇತ್ಯರ್ಥಪಡಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿರುತ್ತದೆ. 


ಸದರಿ ಯೋಜನೆಯಡಿ 2016-17ನೇ ಸಾಲಿನಿಂದ 
2019-20 ರವರೆಗೆ ವಿಮೆ ಸಂಸ್ಥೆಯವರಿಂದ ಒಟ್ಟು 
ರೂ.5538.290 ಕೋಟಿಗಳ ಬೆಳೆ ವಿಮಾ ಪರಿಹಾರ 
ಮೊತ್ತವನ್ನು 40.56 ಲಕ್ಷ ರೈತರಿಗೆ 
ಇತ್ಯರ್ಥಪಡಿಸಲಾಗಿರುತ್ತದೆ. 


ಈ ಯೋಜನೆ ಕುರಿತು ರೈತರಿಗೆ ಮಾಹಿತಿ ನೀಡಿ 
ಪ್ರೋತ್ಸಾಹಿಸಲು ಸ್ಥಳೀಯ ಮತ್ತು ರಾಜ್ಯ ಪ್ರಮುಖ 
ದಿಸಪತ್ರಿಕೆಗಳಲ್ಲಿ ಜಾಹಿರಾತು ನೀಡುವ ಮುಖೇನ, 
ಭಿತ್ತಿಪತ್ರಗಳು ಮತ್ತು ಕರಪತ್ರಗಳ ಮೂಲಕ ಮತ್ತು 
ಎಲ್ಲಾ ತಾಲ್ಲೂಕು, ಹೋಬಳಿ ಮತ್ತು 
ಗ್ರಾಮಪಂಚಾಯಿತಿಗಳಲ್ಲಿ ನಡೆಸಲಾಗುವ ' ಕೃಷಿ 
ಅಭಿಯಾನ ಕಾರ್ಯಕ್ರಮದ ಮೂಲಕ, ತರಬೇತಿಗಳು, 
ಸಮೂಹ ಮಾಧ್ಯಮಗಳ ಮೂಲಕ, ಜನಸ್ಪಂದನ ಮತ್ತು 
ಗ್ರಾಮಸಭೆಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಹಾಗೂ 
ವಿಮಾ ಸಂಸ್ಥೆಗಳಿಂದಲೂ ಸಹ ಸಮೂಹ ಮಾಧ್ಯಮಗಳ 


ಮೂಲಕ ಹೆಚ್ಚಿನ ಪ್ರಚಾರ" ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡು ಜಾಗೃತಿ ಮೂಡಿಸಲಾಗಿದೆ. 


ದೂರದರ್ಶನ ಮತ್ತು. ಆಕಾಶವಾಣಿ ಮೂಲಕ 
ರಾಜ್ಯ, ಜಿಲ್ಲಾ ಮಟ್ಟಗಳಲ್ಲಿಯೂ ಸಹಾ ಎಲ್ಲಾ 
ಹಂಗಾಮಿನ ಪ್ರಾರಂಭದಲ್ಲಿ ಬೆಳ ವಿಮೆ ಯೋಜನೆಯ 
ಪರಿಚಯ ಮತ್ತು ನೋಂದಣಿ ಕುರಿತು ಮಾಹಿತಿಯನ್ನು 
ನೀಡಲಾಗುತ್ತಿದೆ. 


ಸರ್ಕಾರವು -ಈ ಯೋಜನೆಯನ್ನು ಅತ್ಯಂತ 
ಯಶಸ್ವಿಯಾಗಿ. - ಮತ್ತು ಪಾರದರ್ಶಕವಾಗಿ 
ಅನುಷ್ಠಾನಗೊಳಿಸಲಾಗುತ್ತಿದ್ದು. ಈ ರೀತಿಯಾಗಿ ಬೆಳೆ 
ವಿಮೆ ಪದ್ಧತಿಯನ್ನು: ದಿನದಿಂದ ದಿನಕ್ಕೆ ವೈಜ್ಞಾನಿಕವಾಗಿ" 
ಉನ್ನತೀಕರಣ ' ಮಾಡುತ್ತಿದ್ದು, ನಿರೀಕ್ಷಿತ ಮಟ್ಟ 
ತಲುಪುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ:-ಕೃಇ/15/ಕೃೈಕೈೇಉ/2021 


ed 


ಇರು 


LCQ-359 


2015-16 ಮತ್ತು 2016-17ನೇ ಸಾಲಿನ ರೈತರ ಆತ್ಮಹತ್ಯೆ ವವರ 


ಅನುಬಂಧ 
015-16 2016-17 
ಮ ಸಮಿತಿಯು ಪರಿಹಾರ ಸಮಿತಿಯು ಪರಿಹಾರ 
ತ್ರಸರಿ: ಜಿಲ್ಲೆ ಪರದಿಯಾದ | ತಿರಸ್ಥತಗೊಂಡ Bl ವಿತರಿಸಿರುವ | ವರದಿಯಾದ [ತಿರಸ್ಥತಗೊಂಡ | ಸ್ಯ ್ಣು | ವಿತಲಸಿರುವ 
ಪ್ರಕರಣಗಳು ಪ್ರಕರಣಗಳು ಸೀವಸನಸಿದ ಅರ್ಹ ಪ್ರಕರಣಗಳು | ಪ್ರಕರಣಗಳು ತೀರ್ಮಾನಿಸಿದ ಅರ್ಹ 
ಪ್ರಕರಣಗಳು | ಸರಣಗಳು ಪ್ರಕರಣಗಳು | ಪೌರಣಗಳು 
TN ee 20 4 16 16 24 0 24 24 
2 [og 28 § 20 20 26 4 22 22 
3 60. ಗ್ರಾಮಾಂತರ 9 4 5 5 2 0 2 2 
PR RS ) 0 i ) 0 0 0 0 
PR ees 106 21 35 $5 60 s 55 55 
PRS ES 65 8 57 57 64 T 53 53 
Fr F 1 7 p 6 2 4 4 
eee 1 3 9 9 10 4 6 6 
9 ಚಿಕ್ಕಮಗಳೂರು 79 20 59 59 91 30 61 61 
0 [8ತದುರ್ಣ ಇ 53 20 20 50 32 1s 18 
1 ಕನ್ನಡ 10 10 0 0 3 2 1 1 
CN SE 52 24 3 28 52 15 37 37 
3 [ಢಾರವಾಡ 69 is 51 51 6 15 54 54 
4 [on 46 20 26 26 30 16 74 14 
5 93 20 72 72 99 21 78 78 
16 [ge 13 38 75 75 109 19 90 9 
[ES 77 26 51 51 8 is 47 47 
#8 [2ಡಗು 9 3 6 } 6 io 5 5 5 
CN i 0 1 i 6 0 6 6 
2 [gy Ee 1a 54 24 3 4 p p 
2 [ಮಂಡ್ಯ 124 50 94 94 76 4 7 72 
2 [a 92 15 77 77 9 7 72 7 
33 ವ $1 37 34 34 38 3 35 35 
I 36 5 31 31 13 3 10 10 
35 [boson 57 18 39 39 42 10 32 32 
A NE 75 24 54 54 68 17 51 51 
I EE 10 2 3 F 1 1 0 0 
28 12 3 9 p 1 ೧ 10 10 
29 47 13 34 34 26 6 20 20 
30 61 12 49 49 54 10 44 ಡಿಟಿ 
733 35 73 5) [ENE 77 ಕಾ ಕಾ 


LCQ:359 
2017-18 ಮತ್ತು 2018-19ನೇ ಸಾಲಿನ ರೈತರ ಆತ್ಮಹತ್ಯೆ ವಿವರ 


20178 2018-15 
ಸಮಿತಿಯು ಸಮಿತಿಯು 
ಕ್ರಸಂ. ಜಿಲ್ಲೆ ; ಸ ಅರ್ಹ ಪರಿಹಾರ ಅರ್ಹ ಪರಿಹಾರ 
ಕ್ರಸ ್ಲೆ ವರದಿಯಾದ | ತಿರಸ್ಕಠಗೊಂಡ | ಸ್ಯ ದಂದು | ವಿತರಿಸಿರುವ | ವರದಿಯಾದ | ತಿರಸ್ಥತಗೊಂಡ | ಪಂದ | ನಿತರಿಸಿರುವ 
ಪ್ರಕರಣಗಳು ಪ್ರಕರಣಗಳು ತೀರ್ಮಾನಿಸಿದ § ಅರ್ಹ ಪ್ರಕರಣಗಳು | ಪ್ರಕರಣಗಳು ತೀರ್ಮಾನಿಸಿದ ಅರ್ಹ 
ಪ್ರಕರಣಗಳು | ಪರಣಗಳ ಪ್ರಕರಣಗಳು | ಪೌರಣಗಳು 
1 ಬಾಗಲಕೋಟೆ 36 3 33 33 25 4 21 21 
2 ಬಳ್ಳಾರಿ 18 2 716 16 24 5 19 19 
3  |ಜೆಂ. ಗ್ರಾಮಾಂತರ 5 3 2 2 4 I 3 3 
4 |ಜೆಂ. ನಗರ 2 0 2 2 | 0° 0 [ 0 
5 [ಳಗಾವಿ 96 16 80 80 105 13 92 92 
6  |ಬೀದರ್‌ 82 14 68 68 57 13 44 44 
7 |ಚನಮರಜನಗರ 6 1 5 5 4 0 4 4 
8 ಚಿಕ್ಕಬಳ್ಳಾಪುರ 6 [ 6 6 5 0 5 5 
9 ,ಚಿಕ್ಯಮಗಳೂರು 92 30 62 62 3 8 35 35 
0 [ಿತ್ರದುರ್ಗ 42 7 35 35 33. 9 24 24 
1 ದಕ್ಷ ಕನ್ನಡ i 0 i 1 5 2 3 3 
2 [ದಾವಣಗೆರೆ 76 15 61 61 53 15 38 38 
3 [ಧಾರವಾಡ 67 1 56 56 47 12 35 35 
14 In 34 10 24 24 25 8 17 17 
ನ |ಹಾಸನ 94 19 75 75 44 21 23 23 
6 [ಜಾವ 75 10 65 65 80 7 73 73 
7 [ಕಲಬುರಗಿ 60 7 53 53 76 9 67 67 
18 [ಕೊಡಗು 9 3 6 6 12 2 10 10 
eee 7 0 7 7 6 1 5 5 
20 [ಕೊಪ್ಪಳ 36 7 29 29 29 4 25 25 
21 [ಮುಂಡ 103 25 83 $3 74 12 62 62 
22 ವೃಸಾರು 130 48 $2 82 91 17 64 64 
23 [ರಾಯಚೂರು 30 6 24 24 43 13 30 30 
24 [ರಾಮನಗರ 15 4 1 I 15 4 1 [ 
25 [ಶಿವಮೊಗ್ಗ 53 $ 45 45 4a 8 33 33 
26 ತುಮಕೂರು 49 1 38 38 44 8 36 36 
27 [nas 3 0 3 3 I 0 1 1 
28 7 2 5 5 8 4 4 4 
29 27 6 21 21 38 2 36. 36 
30 54 4 50 50 54 12 42 42 
ಒಟ್ಟು 1320 272 1048 1048 1076 214 862 862 


LC0:359 


2619-2026 ಸಾಲನ ರೈತರ: ಅತ್ಮಹತ್ಯೆ ಪರದಿ 


ಅನುಬಂಧ 
ಪರಿಹಾರ 
ಸಂ. ಜಲು |ನರದಿಯಾದ| ತಿರ | ಅರ್ಹ | ಪರಿಹಾರಧನ | ಧನ ed ಎಫ್‌.ಎಸ್‌.ಎಲ್‌ | ಇತರೆ 
"ನ ಪ್ರಕರಣಗಳು | ಪ್ರಕರಣಗಳು | ಪ್ರಕರಣಗಳು | ವಿತರಿಸಿರುವುದು | ವಿತರಿಸಲ ವರದಿಗಾಗಿ | ದಾಖಲಾತಿಗಾಗಿ 
ತ ಪ್ರಕರಣಗಳು 

1 ಬಾಗಲಕೋಟಿ 30 2 26 26 0 2 0 2 
2 ಬಳ್ಳಾರಿ 38 ji 3 31 1 5 3 ೫ 
3 ಔಂಗಳೂರು (1 0 1 I 0 0 9 0 
4 ಬೆಂಗಳೂರು (ನ) 1 0 ) 1 0 0 0 0 

ಜೆಳಗಾವಿ 81 12 55 50 5 vy 8 pe 
6 ಬೀದರ್‌ 62 16 46 46 ° [) 0 0 
7 ಚಾಮರಾಜನಗರ] 2 0 2 | ] p p 0 
8] ಚಿಕ್ಕಬಳ್ಳಾಪುರ 3 0 | 3 oN 0 — 0 
9 1 ಚಕ್ಕಮುಗಳೂರು | ಈ 6 55 50 5 2 2 0 
10 | ಚಿತ್ರದುರ್ಗ 44 10 5 34 0 0 ER 
1 | ಡಣಕನ್ನಡ 2 0 2 p 5 0 0 0 
Tans 39 15 24 5 9 0 0 [) 
13 | ಧಾರವಾಡ 78 25 53 28 25 [ 0 } 0 
4 ಗದಗ 37 14 23 I 2 9 0 9 
15 ಹಾಸನ | 35 4 31 31 0 0 0 | 0 
16 ಹಾವೇರಿ 99 16 77 59 18 6 0 | 6 
13 ಕಲಬುರಗಿ 79 0} os 68 0 il 0 1 
if ಫೂಡಗು 9 a 9 3 6 9 p p 
19 ಕೋಲಾರ 4 ; 0 4 2 2” 0 0 [) 
20 ಕೊಪ್ಪಳ 23 7 16 16 0 0 0 0 
21 ಮಂಡ್ಯ w= 7 50 50 p 0 0 0 
22 | ಮೈಸೂರು 68 14 48 28 20 6 0 6 
2 | ರಾಯಚೂರು 21 n 10 10 0 0 0 0 
24 | ರಾಮನಗರ 7 1 6 5 ) 0 0 0 
25 ಶಿವಮೊಗ್ಗ 45 7 37 34 3 I 0 1 
16 | ತುಮಶೂರು 53 7 23 24 ] 1 0 | 
27 ಉಡುಪಿ 1 0 1 0 | 0 0 0 
8 | ಉತ್ತರಕನ್ನಡ $ 0 7 ಸಥ | ] 0 
29 ವಿಜಯಪುರ 53 2 49 49 [U 2 [0 2 
50 | ಯಾದಗಿರಿ 41 $ 24 |7 7 p 0 9 
ಒಟ್ಟು 1064 185 819 699 120 60 13 41 


